ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದಿಪ 
ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೆ 


ಡಿಸೆಂಬರ್‌ 2010 
ಗೌರವ ಸಂಪಾದಕರು 


77ನೆ ಕನ್ನಡ ಸಾಹಿತ್ಯ ಸಮೇಳನದ ಅಧ್ಯಕರಾಗಿ 
| ಶೀವಷ a ಂಸ್ಲ್ಯ್ಲ...ಯಿಡ 
ಸಂಪಾದಕರು ಆಯ್ಕೆಯಾಗಿರುವ ಪ್ರೊ ಜಿ.ವಿ. ಅವರಿಗೆ ಅಭಿನಂದನೆ 


ಡಾ| ನಾ. ಗೀತಾಜಾರ್ಯ ಸೆ 
ಕಾರ್ಯನಿರ್ವಾಹಕ ಸಂಪಾದಕರು 
ಎಂ. ನರಸಿಂಹ 


ವ 


a ಗೌರವ ಕಾರ್ಯದರ್ಶಿ 


ದಿನಾಂಕ: 23-11-2010ರಂದು ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣ, ಉಪಾಧ್ಯಕ್ಷರಾದ ವಿ.ಆರ್‌. ಕೃಷ್ಣಮೂರ್ತಿ, 
ಗೌರವ ಕಾರ್ಯದರ್ಶಿಗಳಾದ ಎಂ. ನರಸಿಂಹ, ಪ್ರೊ ಆರ್‌.ವಿ. ಪ್ರಭಾಕರ್‌ ಅವರುಗಳು ಪ್ರೊ ಜಿ. ವೆಂಕಟಸುಬ್ಬಯ್ಯ ಅವರ 


ಆಂ.ಲೆಕ್ಕ ಪರಿಶೋಧಕರು 
ಗೃ ಹಕ್ಕೆ ತೆರಳಿ ಫಲಪುಷ್ಪಗಳನ್ನು ನೀಡಿ ಅಭಿನಂದಿಸಿದರು. 


ದಾಸ ಸಾಹಿತ್ಯ ಸಂಶೋಧನ ಕಮ್ಮಟ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರೂ ಯುವಜನರಿಗೆ ಸ್ವಯಂ ಉದ್ಯೋಗ ತರಬೇತಿ ಕಂಪ್ಯೂಟರ್‌ ಕಲಿಕೆ ನೂತನ ತಂಡದ ಉದ್ಭಾಟನೆ. 


ಸಾಹಿತಿಗಳೂ ಆದ ಪ್ರೊ ಎಂ. ಎಚ್‌. ಕ್ಸ ಷ್ಣಯ್ಯ ಅವರು ಜನಿ 


ಡಾ. ಎ.ಎಚ್‌. ರಾಮರಾವ್‌, ಡಾ. ಎಚ್‌.ಎಸ್‌. ನಾಗರಾಜ- ತತೂರ್ವ ತಂಡಕ್ಕೆ ಪ್ರಮಾಣ ಪತ್ರ ವಿತರಣೆ 


ಉದಯ ಸೌರಭ 


ಅರ್ಧಶತಮಾನದ 
ಅಂಚಿನಲಿ ಉದಯಭಾನು 


"“ಸ್ಪಷ್ಟಗುರಿ, ದಿಟ್ಟ ಹೆಜ್ಜೆ, ಪ್ರಾಮಾಣಿಕ ಪ್ರಯತ್ನ”ಗಳಿಂದ ಇಂದು 
ಉದಯಭಾನು ಕಲಾಸಂಘವು ಅರ್ಧ ಶತಮಾನದ ನಿಸ್ವಾರ್ಥ 
ಸೇವೆಯಿ೦ದ ಯಶಸ್ವಿಯಾಗಿ ರಾಜ್ಯದ ಹೆಮ್ಮೆಯ ಸಂಸ್ಥೆಯಾಗಿ ತಲೆಯೆತ್ತಿ 
ನಿಂತಿದೆ. ಈ ದಿಶೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹನೀಯರು 
(ಅಂದಿನ ಯುವಕರು - ಇಂದಿನ ಅಜ್ಜಂದಿರು) ಯಾವುದೇ ಹಣ, 
ಅಧಿಕಾರ, ಅ೦ತಸ್ತು, ಗುಂಪಿನ ಬಲವಿಲ್ಲದೆ ಕೇವಲ ಶ್ರಮದಾನದ 
ಬಲದಿಂದ ಕೆಲಸ ಮಾಡುತ್ತಾ ಬಂದಿದ್ದಾರೆ. 


12-06-1965ರಂದು ಆರ್ಥಿಕವಾಗಿ-ಸಾಮಾಜಿಕವಾಗಿ ಹಿಂದುಳಿದಿದ್ದ 
ಅಂದಿನ ಗವಿಪುರ ಗುಟ್ಟಹಳ್ಳಿ (ಇಂದಿನ ಕೆಂಪೇಗೌಡನಗರ)ಯಲ್ಲಿ 
ಸ್ಥಾಪನೆಯಾದ ಸಂಸ್ಥೆ, ಸಾಹಿತ್ರ್ಯಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ 
ಸಂಸ್ಥೆಯಾಗಿ ಅರ್ಧಶತಮಾನದ ಅಂಚಿನಲ್ಲಿ ಧನ್ಯತಾ ಭಾವನೆಯಿಂದ 
ಕಾರ್ಯೋನ್ಮುಖವಾಗಿದೆ. ಸರ್ವಕಾಲಿಕ ಮೌಲಿಕ ಗಂಥಗಳನ್ನು ನಾಡಿಗೆ 
ಸಮರ್ಪಿಸಿದೆ. ಈಗ ಸಂಸ್ಥೆಯು “ಉದಯಭಾನು ಉನ್ನತ ಅಧ್ಯಯನ 
ಕೇಂದ್ರವನ್ನು ಒಡಲಲ್ಲಿ ಹೊಂದಿದೆ. ನಾಲ್ಕು ಅಧ್ಯಯನಾಂಗಗಳನ್ನು 
ಹೊಂದಿದೆ. “ಭಾಷೆ, ಸಾಹಿತ್ಯ-ಸಂಸ್ಕೃತಿ,' ಸಮಾಜ ವಿಜ್ಞಾನ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಮತ್ತು ವಾಣಿಜ್ಯ/ನಿರ್ವಹಣೆ ಅಧ್ಯಯನಾ೦ಗಗಳ 
ಮೂಲಕ ಅವಕಾಶವಂಚಿತರಿಗೆ ಉನ್ನತ ಜ್ಞಾನವನ್ನು ಒದಗಿಸಲು 
ಪ್ರಯತ್ನಿಸುತ್ತಿವೆ. 

“ರಾಜ್ಯ ಪ್ರಶಸ್ತಿ'ಯ ಗರಿಯನ್ನು ಮುಡಿಗೇರಿಸಿಕೊಂಡಿರುವ ಸಂಸ್ಥೆ, 
ಬೃಹತ್‌ ಬೆ೦ಗಳೂರು ಮಹಾನಗರಪಾಲಿಕೆ ತನ್ನ ಸಾರ್ವಜನಿಕ ಆಟದ 
ಮೈದಾನವೊಂದಕ್ಕೆ “ಉದಯಭಾನು ಕಲಾಸಂಘ ಆಟದ ಮೈದಾನ” 
ಎಂದು ನಾಮಕರಣ ಮಾಡುವ ಮೂಲಕ ಪೌರ ಸನ್ಮಾನವನ್ನು ಪಡೆದಿದೆ. 
““Udayabhanu stands the tallest” “Jewel NGO”, 
“ಒ೦ದು ವಿಶ್ವವಿದ್ಯಾ ಲಯವಾಗಿ ಬೆಳೆಯಲಿ” ಎಂಬಿತ್ಯಾದಿ ಮೆಚ್ಚುಗೆಯ 
ಹಾರೈಕೆಗಳು ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತ ಪದಾಧಿಕಾರಿಗಳು 
ಮತ್ತು ಸದಸ್ಯರ ಜವಾಬ್ದಾರಿಯನ್ನು ಹಿಂದೆಂದಿಗಿಂತಲೂ ಇಂದು ಇಮ್ಮಡಿ 
ಗೊಳಿಸಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಕರ್ನಾಟಕ 
ಸರ್ಕಾರ ಮತ್ತು ಜನಸಮುದಾಯ ನೀಡುತ್ತಿರುವ ಹಾಗೂ ಅಧ್ಯಾಪಕರು, 
ವೈದ್ಯರು, ವಿದ್ಯಾರ್ಥಿಗಳು ಹಿರಿಯ ಅಭಿಮಾನಿಗಳ ಪ್ರೋತ್ಸಾಹದ 
ಶ್ರೀರಕ್ಷೆಯಲ್ಲಿ ಸಂಸ್ಥೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಸದಸ್ಯರು 
ನಿರ್ವಹಿಸಿ, ಸುವರ್ಣ ಮಹೋತ್ಸವ ದಾಟಿ ಶತಮಾನೋತ್ತವದೆಡೆಗೆ 
ಸುಭದ್ರ ಹೆಜ್ಜೆಗಳನ್ನು ಸ್ಥಾಪಿಸಲಿ ಎಂದು ಕೋರುತ್ತೇನೆ. 


೫ ಬಿ. ಕೃಷ್ಣ 
ಅಧ್ಯಕ್ಷರು 


ಡಿಸೆಂಬರ್‌ 


ಉದಯಸೌರಭದ 
ಕೈಲಿಡುತ್ತಿರುವುದಕ್ಕೆ ನಮಗೆ ಸಂತಸವೆನಿಸಿದೆ. ಈ ಅವಧಿಯಲ್ಲಿ 
ಹಲವು ಚಟುವಟಿಕೆಗಳು ನಡೆದಿದ್ದು ಅವುಗಳಲ್ಲಿ ಮುಖ್ಯವಾದದ್ದು 
ವೈದ್ಯಕೀಯ ಶಿಬಿರಗಳು, ಶೈಕ್ಷಣಿಕ ಪಾಠ ಪ್ರವಚನಗಳಾಗಿವೆ. 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ ಆರಂಭವಾದ ಮೇಲೆ 


ಸಂಚಿಕೆಯನ್ನು ನಿಮ್ಮ 


ಅದರ ಚಟುವಟಿಕೆಗಳೂ ಸೇರಿಕೊಂಡು ಉದಯಭಾನು 
ಸಾಂಸ್ಕೃತಿಕ ಭವನ ಈಗ ಎಂದಿಗಿಂತ ಹೆಚ್ಚು ಚಟುವಟಿಕೆಯಾಗಿದೆ. 
ಉನ್ನತ ಅಧ್ಯಯನ ಕೇ೦ದ್ರದ ವಿವಿಧ ವಿಭಾಗಗಳವರು ಭವನದಲ್ಲಿ 
ಮತ್ತು ಹೊರಗಡೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅವುಗಳ 
ಸಹಯೋಗದೊಂದಿಗೆ ಅನೇಕ ಉಪಯುಕ್ತ ಚಟುವಟಿಕೆಗಳನ್ನು 
ನಡೆಸುತ್ತಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವಂತಹ 
ದೆಂದರೆ ಈಚೆಗೆ ನಡೆದ ದಾಸ ಸಾಹಿತ್ಯ ಕಮ್ಮಟ, ಕರ್ನಾಟಕದ 
ಹೆಮ್ಮೆಯ ಹಾಗೂ ವಿಶಿಷ್ಟ ವಿಶ್ವವಿದ್ಯಾನಿಲಯವಾದ ಹಂಪಿಯ 
ಕನ್ನಡ ವಿಶ್ವವಿದ್ಯಾನಿಲಯದ ಪುರಂದರ ಅಧ್ಯಯನ ಪೀಠದ 
ಸಹಯೋಗದಲ್ಲಿ ನಡೆದ ಈ ಕಮ್ಮಟ ಮೂರು ದಿನಗಳವರೆಗೆ 
ಜರುಗಿತು. ನಾಡಿನ ದಾಸ ಸಾಹಿತ್ಯ ಪರಿಣತ ಎದ್ಯಾಂಸರೆಲ್ಲ 
ಭಾಗವಹಿಸಿ ಸಾಹಿತ್ಯವಲಯದ ಗಮನ ಸೆಳೆಯಿತು. ಸು. 40ಕ್ಕೂ 
ಹೆಚ್ಚು ದಾಸ ಸಾಹಿತ್ಯ ಸಂಶೋಧನ ಎದ್ಯಾರ್ಥಿಗಳು ಇದರಲ್ಲಿ 
ಪಾಲ್ಗೊಂಡಿದ್ದರು. ಅವಶ್ಯಕವಿದ್ದವರಿಗೆ ನಮ್ಮ ಸಾಂಸ್ಕೃತಿಕ ಭವನದಲ್ಲೇ 
ವಸತಿ ವ್ಯವಸ್ಥೆಯನ್ನು ಸಿದ್ಧಮಾಡಲಾಗಿತ್ತು. 

ಈ ಅವಧಿಯಲ್ಲಿ ನಡೆದ ಇನ್ನೊಂದು ಮುಖ್ಯ ಸಂಗತಿ 
ಯೆಂದರೆ ನಮ್ಮೆಲ್ಲರ ಹಿರಿಯ ಎದ್ವಾಂಸರಾದ ಪ್ರೊ ಜಿ. ವೆಂಕಟಸುಬ್ಬಯ್ಯ 
ನವರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವ 
ಲಭಿಸಿರುವುದು. ಇದೊಂದು ಅತ್ಯಂತ ಸೂಕ್ತ ಆಯ್ಕೆಯಾಗಿದ್ದು 
ನ್ಯಾಯಯುತ ತೀರ್ಮಾನವಾಗಿದೆ. 


| ಸಂಪಾದಕ 


ಉದಯ ಸೌರಭ 


ಪದವಿ ವಿದಾ ರ್ಥಿಗಳಿಗೆ ಮಾರ್ಗದರ್ಶನ 


21-10-10ರಂದು ಸಂಘದಲ್ಲಿ ನಡೆದ "ಪರೀಕ್ಷೆಗಾಗಿ ಏನು 

ಮಾಡಬೇಕು' ವಿಷಯವನ್ನು ಕುರಿತ ಮಾರ್ಗದರ್ಶನ ಕಾರ್ಯಕ್ರಮವನ್ನು 

ಹಿರಿಯ ಶಿಕ್ಷಣನೇತಾರರಾದ ಡಾ. ಕೆ. ಸಮೀರಸಿಂಹ ನಡೆಸಿಕೊಟ್ಟರು. 

. ಉನ್ನತ ಅಧ್ಯಯನ ಕೇ೦ದ್ರದ ಭಾಷೆ, ಸಾಹಿತ ಸಂಸ್ಕೃತಿ ಅಧ್ಯಯನಾಂಗದ 

4 ಡೀನ್‌ ಡಾ. ಎಚ್‌.ಎನ್‌. ಮುರಳೀಧರ ಅಧ್ಯಕ್ಷತೆ ವಹಿಸಿದ್ದರು. ಅಧ್ಯಯನ 

| ಕೇಂದ್ರದ ನಿರ್ದೇಶಕ ಪ್ರೊ. ಎಚ್‌.ಆರ್‌. ರಾಮಕೃಷ್ಣರಾವ್‌, "ಸಂಘದ ಅಧ್ಯಕ್ಷ 
ಬಿ.ಕೃಷ್ಣ ಉಪಸ್ಥಿತರಿದ್ದರು. 


ವಿಶೇಷ ಉಪನ್ಯಾಸ 

22-10-}0ರಂದು ಆರ್‌.ವಿ. ಇನ್‌ಸ್ಟಿಟ್ಯೂಟ್‌ ಆಫ್‌ 
. ಮ್ಯಾನೇಜ್‌ಮೆಂಟ್‌ ಸಭಾಂಗಣದಲ್ಲಿ ಉನ್ನತ ಅಧ್ಯಯನ ಕೇಂದ್ರದ 
' ವಾಣಿಜ್ಯ ಮತ್ತು ಆಡಳಿತ ನಿರ್ವಹಣಾ ಅಧ್ಯಯನಾಂಗ ಹಾಗೂ ಆರ್‌.ವಿ. 
| ಮ್ಯಾನೇಜ್‌ಮೆಂಟ್‌ ಸಂಸ್ಥೆಗಳು ಸಂಯುಕ್ತವಾಗಿ ICWAI ನವದೆಹಲಿ 
' ಇವರ ಬಂಡವಾಳ ಹೂಡಿಕೆ ಜಾಗೃತಿ ಕಾರ್ಯಕ್ರಮದಡಿ “ಭಾರತೀಯ 
' ಹಣಕಾಸು ಮಾರುಕಟ್ಟೆಯ ದೃಷ್ಟಿಕೋನ ಮತ್ತು ೬ ಭಾಳ ಹೂಡಿಕೆಯ 
ತಂತ್ರಗಳು” ವಿಷಯವಾಗಿ ಹೆಕ್ಸಾಗನ್‌ ಕ್ಯಾಪಿಟಲ್‌ ಮಾರ್ಕೆಟ್‌ ಲಿ.ನ 


ರಾಜ ಉನ್ನತ ಅಧ್ಯಯನ ಕೇಂದ್ರದ ಕಾರ್ಯಕ್ರಮಗಳು ಮ 


3 


ಡಿಸೆಂಬರ್‌ 2೦1೦ 


ಆಡಳಿತ ನಿರ್ದೇಶಕರಾದ ಡಾ. ಬಿ. ವೆಂಕಟಾಚಲಮ್‌ ವಿಶೇಷ ಉಪನ್ಯಾಸ 
ನೀಡಿದರು. ಆರ್‌.ವಿ. ಶಿಕ್ಷಣ ಸಮಿತಿಯ ಟಸ್ಪಿಗಳಾದ ಎಂ.ಕೆ. ದತ್ತರಾಜ್‌ 

ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಅಧ್ಯಕ್ಷರು ಮತ್ತು ಅಧ್ಯಯನ ಕೇಂದ್ರದ 
ನಡು ಉಪಸ್ಥಿತರಿದ್ದರು. 


ಹೋಮಿಯೋಪತಿ ಚಿಕಿತ್ಸೆ 28-11-2010 


ಸಂಘವು ನಡೆಸಿಕೊಂಡು ಬರುತ್ತಿರುವ ಅವಕಾಶವಂಚಿತರಿಗೆ ಆರೋಗ್ಯ 
ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ಮತ್ತೊಂದು ಸೇರ್ಪಡೆ ನಿರಂತರ ಉಚಿತ 
ಹೋಮಿಯೋಪತಿ ಆರೋಗ್ಯ ತಪಾಸಣೆ ಮತ್ತು ಔಷಧೋಪಚಾರ ವ್ಯವಸ್ಥೆ. 
ಈ ಯೋಜನೆಯನ್ನು ಭಗವಾನ್‌ ಬುದ್ಧ ಹೋಮಿಯೋಪತಿ ವೈದ್ಯಕೀಯ 
ಕಾಲೇಜು ಮತ್ತು ಆಸ್ಪತ್ರೆ ಸಹಯೋಗದಲ್ಲಿ ಪ್ರಾರಂಭಿಸಲಾಗಿದೆ. ಮಾಜಿ 
ಲೋಕಸಭಾ ಸದಸ್ಯರಾದ ಶಿ ಶ್ರೀ ವಿ.ಎಸ್‌ ರ್‌ ಉದ್ರಾಟನೆ ಮಾಡಿದರು. 
ಡಾ. ಬಿ.ಟಿ. ರುದೇಶ್‌, ಬುದ್ಧ ಶಿಕ್ಷಣ ದತ್ತಿ ಸಂಸ್ಥಾಪಕ ಕಾರ್ಯ ನಿರ್ವಾಹಕ 
ನಿರ್ದೇಶಕರಾದ ಶ್ರೀ ಕೆ. ಚಂದ್ರಶೇಖರ್‌, ಕಾಲೇಜಿನ ಡೀನ್‌ ಡಾ. ಡಿ.ಎಸ್‌. 
ಪ್ರಭಾಕರ್‌, ಪ್ರಾಂಶುಪಾಲರಾದ ಡಾ. ಎಸ್‌. ರಮೇಶ್‌ ಮತ್ತು ಸಂಘದ 
ಸಂಸ್ಥಾಪಕ ಗೌರವ ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ, ವೈದ್ಯರು ಹಾಗೂ 
ಸಿಬ್ಬಂದಿ ಭಾಗವಹಿಸಿದ್ದರು. 


kN 


ಹೋಮಿಯೋಪಥಿ ಆರೋಗ್ಯ ತಪಾಸಣೆ ಮತ್ತು ಔಷಧೋಪಚಾರವನ್ನು 
ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕವಾರ ಬೆಳಿಗ್ಗೆ 10 ಗಂಟೆಯಿಂದ 
ಮಧ್ಯಾಹ್ನ 1 ಗಂಟೆಯವರೆಗೆ ಒದಗಿಸಲಾಗಿದೆ. 


15-12-2010 

ICWAI Corporate Management Day ಕೈಸ್ಟ್‌ 
ವಿಶ್ವವಿದ್ಯಾ ಲಯದಲ್ಲಿ ಸಂಘದ ಉನ್ನತ ಅಧ್ಯಯನ ಕೇ೦ದ್ರದ ಪಿಷ 
ಜ್‌ Corporate TFioshcill Statements” ಎಂಬ 
ವಿಷಯವಾಗಿ proficiency ವಿದ್ಯಾರ್ಥಿಗಳಿಗೆ ವಿಚಾರಗೋಷ್ಠಿ ಏರ್ಪಡಿಸ 
ಲಾಗಿತ್ತು. ಕಾಸ್ಟ್‌ ಅಕೌಂಟೆಂಟ್‌ ಶ್ರೀ ಎ.ಎನ್‌. ಶ್ರೀರಾಮ್‌ ಗೋಷ್ಠಿಯನ್ನು 
ನಡೆಸಿಕೊಟ್ಟರು. ಗೌರವ ಡೀನ್‌ ಪ್ರೊ ಎಚ್‌.ಆರ್‌. ಅಪ್ಪಣ್ಣಯ್ಯ, ನಿರ್ದೇಶಕ 
ಪ್ರೊ ಆರ್‌.ವಿ. ಪ್ರಭಾಕರ, ಕಾರ್ಯದರ್ಶಿ ಎಂ. ನರಸಿ೦ಹ ಹಾಗೂ ಕ್ರೈಸ್ಟ್‌ 
ವಿಶ್ವ ವಿದ್ಯಾಲಯ ಪ್ರಾಧ್ಯಾ ಪಕರು ಉಪ ಪಸ್ಥಿತರಿದ್ದರು. 


ಬೆಂಗಳೂರು ವಿ.ವಿ. ತಂಡದ ಬೇಟಿ: 30-11-2010 


ಬೆ೦ಗಳೂರು ವಿಶ್ವವಿದ್ಯಾಲಯದ ಪರಿವೀಕ್ಷಣೆ ತಂಡ ಸಂಘಕ್ಕೆ ಭೇಟಿ 
ನೀಡಿ ಪರಿಶೀಲಿಸಿತು. ಸಂಘದ ಉನ್ನತ ಅಧ್ಯಯನ ಕೇಂದ್ರವನ್ನು ಬೆಂ.ವಿ.ವಿ. 
ಅಂಚೆ ತೆರಪು ಮತ್ತು ದೂರಶಿಕ್ಷಣ ಯೋಜನೆಯಡಿ ಅಧ್ಯಯನ 
ಕೇಂದ್ರವನ್ನಾಗಿ ಮನ್ನಣೆ ನೀಡಲು ಸಮಿತಿಗೆ ಅವಶ್ಯಕ ಮಾಹಿತಿ- 
ದಾಖಲೆಗಳನ್ನು ಒದಗಿಸಲಾಯಿತು. 


ದಿನಾಂಕ 24, 25 ಮತ್ತು 26 
ಡಿಸಂಬರ್‌ 2010ರಂದು ಸತತ 
ಮೂರು ದಿನಗಳವರೆಗೆ ಹಂಪಿ ಕನ್ನಡ 
ವಿಶ್ವವಿದ್ಯಾಲಯದ ಪುರಂದರ 
ಅಧ್ಯಯನ ಪೀಠದ ಸಹಯೋಗದಲ್ಲಿ 
ದಾಸ ಸಾಹಿತ್ಯ ಸಂಶೋಧನ 
ಕಮ್ಮಟವನ್ನು ಉದಯಭಾನು ಉನ್ನತ 
ಅಧ್ಯಯನದ ಕೇಂದ್ರದ ಭಾಷೆ. 
ಸಾಹಿತ್ಯ-ಸಂಸ್ಕೃತಿ ಅಧ್ಯಯನಾಂಗದ 
ಮೂಲಕ ನಡೆಸಲಾಯಿತು. 


24ರಂದು ಬೆಳಗ್ಗೆ ಕಮ್ಮಟ ಉದ್ಭಾಟನೆ ಮಾಡಿದ ಸಾಹಿತ್ಯ ಅಕಾಡೆಮಿ 
ಅಧ್ಯಕ್ಷರೂ ಪ್ರಸಿ ಸಿದ್ಧ ಸಾಹಿತಿಗಳೂ ಆದ. ಪ್ರೊ. ಎಂ.ಎಚ್‌. ಕೃಷ್ಣಯ್ಯ ಅವರು 
ಸಂಘವು ಮಟ ಸಾಂ ಸಾಹಿತ್ಯದ ಉನ್ನತ ಶಿಕ್ಷಣದತ್ತ ಮುಖ 
ಮಾಡಿರುವುದು ಅಭಿನಂದನೀಯ ಎಂದರು. ಮುಖ್ಯ "ಅತಿಥಿಗಳಾಗಿದ್ದ 
ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಶ್ರೀ ಮನು ಬಾ ಅವರು 
ಸಂಘದ ಚಟುವಟಿಕೆಗಳಿಗೆ ಇಲಾಖೆಯ ಸಹಕಾರ ಸದಾ ಇರುತದೆಂದರು. 
ಈಗಾಗಲೆ ಬಿಡುಗಡೆಮಾಡಿರುವ 25 ಲಕ್ಷ ರೂ.ಗಳ ಜೊತೆಗೆ ಈ 
ವರ್ಷದಲ್ಲೇ ಇನ್ನೂ ಸ್ವಲ್ಪ ಹಣವನ್ನು ಮ೦ಜೂರು ಮಾಡಲಾಗುವುದು 


ವಿಶೇಷ ಉಪನ್ಯಾಸ — 19-12-2010 


ಸಮಾಜ ವಿಜ್ಞಾನ ಅಧ್ಯಯನಾಂಗದಿಂದ “ಯಷಿ ವಾಕ್ಯದೊಡನೆ 
ವಿಜ್ಞಾನ-ಕಲೆ ಮೇಳವಿಸೆ ಜಸವು ಜನ ಜೀವನಕೆ...” ಎ೦ಬ ವಿಷಯವಾಗಿ | 
ಬೆಂ.ವಿ.ವಿ. ವಿಶ್ರಾಂತ ಕುಲಪತಿಗಳಾದ ಡಾ. ಕೆ. ಸಿದ್ದಪ್ಪ ಉಪನ್ಯಾಸ ನೀಡಿದರು. | 
ಗೌರವ ಡೀನ್‌ ಪ್ರೊ ಎಚ್‌.ಕೆ. ಮೌಳೀಶ್‌ ಅಧ್ಯಕ್ಷ ಕತೆ ವಹಿಸಿದ್ದರು. 
ಅಧ್ಯಕ್ಷ ಬಿ. ಕೃಷ್ಣ ಮತ್ತು ಗೌರವ ನಿರ್ದೇಶಕ ಪ್ರೊ. ಎಚ್‌.ಆರ್‌. 
ರಾಮಕೃಷ್ಣರಾವ್‌ ಉಪಸ್ಥಿತರಿದ್ದರು 


ಸಂಘದ 


ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕನ್ನಡ 
ವಿವಿ ಕುಲಪತಿ ಡಾ. ಎ. ಮುರಿಗೆಪ್ಪ 
ಸಂಘದ ಸಹಕಾರಕ್ಕೆ ಮೆಚ್ಚುಗೆ 
ವ್ಯಕ್ತಿಪಡಿಸಿದರು. 

ಕನ್ನಡ ಏವಿ ಪುರಂದರ ಪೀಠದ 
ನಿರ್ದೇಶಕರಾದ ಡಾ. ಅಮರೇಶ 
ನುಗಡೋಣಿ ಪ್ರಾಸ್ತಾವಿಕ ಭಾಷಣ 
ಮಾಡಿದರು. ಭಾಷೆ-ಸಾಹಿತ್ಯ 
ಅಧ್ಯಯನಾಂಗದ ಡೀನ್‌ 
ಡಾ. ಎಚ್‌.ಎನ್‌. ಮುರಳೀಧರ 


ಸ್ವಾಗತವನ್ನು ಮಾಡಿದರು. ವಿಭಾಗದ ಸದಸ [ರಾದ ಡಾ. ಸುರೇಶ್‌ 
ಪಾಟೀಲ್‌ ನಿರ್ವಹಣೆ ಮಾಡಿ, ಆಭಾರ ಮನ್ನಿಸಿದರು. 


ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣ, ಉನ್ನತ ಅಧ್ಯಯನ ಕೇಂದ್ರದ 
ನಿರ್ದೇಶಕರುಗಳಾದ : ಪ್ರೊ. ಎಚ್‌.ಆರ್‌. ರಾಮಃ ೈಷ್ಟರಾವ್‌, ಪ್ರೊ. ಆರ್‌.ವಿ. 
ಪ್ರಭಾಕರ, ಸಂಸ್ಥಾಪಕ ಗೌರವ ಕಾರ್ಯದರ್ಶಿಗಳಾದ ಎಂ. ನರಸಿಂಹ, 
ಸಂಘದ ಪದಾಧಿಕಾರಿಗಳು, ಸಮಿತಿ ಸದಸ ರುಗಳು, ನಾಡಿನ ಅನೇಕ ಗಣ್ಯ 
ದಾಸಸಾಹಿತ್ಯ ವಿದ್ವಾಂಸರು ಉಪಸ್ಥಿತರಿದ್ದರು. 


ನಂತರ ನಡೆದ ಗೋಷ್ಟಿಗಳಲ್ಲಿ ನಾಡಿನ ಪಸಿದ ವಿದಾಂಸರು ವಿಃ ಸ 
ಜ್‌ ಕ ತ ಪಸಿದ್ಧ _೦ಸ ವಧ ಡಾ. ಬಸವರಾಜ ಕಲ್ಲುಡಿ, ಡಾ. ಎಚ್‌.ಎನ್‌. ಮುರಳಿಧರ ಮತ್ತು 
ಪ್ರ ಸಿ ಉಪನ್ಯಾಸಗಳನ್ನು ಮಂಡಿಸಿದರು. ಡಾ. ಅಮರೇಶ ನುಗಡೋಣಿ ಅವರ ಮಾರ್ಗದರ್ಶನದಲ್ಲಿ ಮೂರು 
ಶಿಬಿರಾರ್ಥಿಗಳಿಂದ ಅರ್ಥಪೂರ್ಣ ಚರ್ಚೆಯೂ ಗಮನಸೆಳೆಯಿತು. ದಿನಗಳ ವಿಶೇಷ ಶಿಬಿರ ಯಶಸಿಯಾಗಿ ನಡೆಯಿತು y 
ಸ 


"26ರಂದು, ಸಂಜೆ 4 ಗಂಟೆಗೆ ನಡೆದ ಸಮಾರೋಪ ಸಮಾರಂಭದ 


ಲ ಇದು ಕನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದ ಬಗೆಗೆ ದಾಸ ಸಾಹಿತ್ಯ ಕುರಿತ 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪ ದ 4 


ಸಂಶೋಧನಾರ್ಥಿಗಳಿಗೆ ಪ್ರತ್ಯೇಕವಾಗಿ ನಡೆಸಿದ ಪ್ರಪ್ರಥಮ ಶಿಬಿರವಾಗಿ 


ಪ್ರೊ ಮಲ್ಲೇಪುರಂ ಜಿ. ವೆಂಕಟೇಶ ಸಮಾರೋಪ ಭಾಷಣ ಮಾಡಿದರು. ವಿದ್ವಜ್ಜನರ ಗಮನಸೆಳೆಯಿತು. 
ಜ 


ಪ್ರೊ. ಎ.ವಿ. ನಾವಡ - 
“ದಾಸಸಾಹಿತ್ಯ ಸಂಶೋಧನೆ: 
ಹಿಂದೆ ಇಂದು ಮುಂದು” 


ದಾಸರ ಪದಗಳ ಗಾಯನ - ಪ್ರಾತ್ಯಕ್ಷಿಕೆ 
ಶ್ರೀ ಕೆ.ಆರ್‌.ಲಕ್ಷ್ಮೀನಾರಾಯಣ ರಾವ್‌ 
ಅವರ ಭಜನೆಯ ತಂಡ, ಮಾಚೇಹಳ್ಳಿ 


ಡಾ.ಕೆ. ಗೋಕುಲನಾಥ್‌ - AAA 
“ದಾಸ ಸಾಹಿತ್ಯ: K i ಡಾ. ಬಂಜಗೆರೆ ಜಯಪ್ಪಕಾಶ್‌ - 


ಅನುಸಂದಾನದ ನೆಲೆಗಳು” hx J | | “ಸಾಮಾಜಿಕ - ಸಾಂಸ್ಕೃತಿಕ” 


ಡಾ. ಮಾನಕರಿ 
| ಶ್ರೀನಿವಾಸಾಚಾರ್ಯ 
? “ಮತಧರ್ಮ - 
ಸೈದ್ಧಾಂತಿಕತೆ 


ಡಾ. ತೀ.ನಂ. ಶಂಕರನಾರಾಯಣ 
“ಜಾನಪದೀಯ” 


ಡಾ. ಎಚ್‌.ಎನ್‌. ಮುರಳೀಧರ 
ದಾಸರ ಪದಗಳ ಹಾಡುಗಾರಿಕೆಯ 
ನ್ಯಾಸಗಳು' ವಿಶ್ಲೇಷಣಾತ್ಮಕ ಪರಿಶೀಲನೆ 


ಡಾ. ಮೇಟಿ ಮಲ್ಲಿಕಾರ್ಜುನ - “ಭಾಷಿಕ ವೈವಿಧ್ಯ” 


ಡಾ. ಶ್ರೀಧರ ೩ ಪಿಸ್ಸೆ — 
“ತೌಲನಿಕ ಅಧ್ಯಯನದ 
ಸಾಧ್ಯ ತೆಗಳು” 


ಡಾ. ಘಾ ದನಾಭ ಡಾ ದ 
“ಆಗಬೇಕಾಗಿರುವ ದಾಖಲೀಕರಣ ಮತ್ತು ಪರಾಮರ್ಶನ ಸಾಮಗ್ರಿಗಳ ನಿರ್ಮಾಣ” 


ಬಸವರಾಜ ಕಲ್ಕುಡಿ - 

ಸ ಸಾಹಿತ್ಯ ಅಧ್ಯಯನ 
- ಪಲ್ಲಟದ ಅಗತ್ಯ, ಹೊಸ 
ಹಾದಿಯ ಹುಡುಕಾಟ 


ದಾಸ ಸಾಹಿತ್ಯ ಸಂಶೋಧನ ಕಮ್ಮಟ - ಶಿಬಿರಾರ್ಥಿಗಳ ಅಭಿಪ್ರಾಯ 


| ಬೆಳೆಸಿದೆ. ವರ್ಷೆ ವರ್ಷೆ ಈ ಸಮ್ಮೇಳನಗಳು ಬಹು 


| ಇಂದು ಐದಾರು ಕೋಟಿ ರೂ.ಗಳ ವೆಚ್ಚದಲ್ಲಿ 


ಕಂಪ್ಯುಟರ್‌ ಕಲಿಕಾ ತರಗತಿ 13-11-10 
ಸಭಾಂಗಣದಲ್ಲಿ ಯುವ ಜನರಿಗೆ ಸ್ವಯಂಉದ್ಯೋಗ 


ಸಂಘದ 
ತರಬೇತಿಯಡಿ ಸಂಘ ನಡೆಸುತ್ತಿರುವ ಕಂಪ್ಯೂಟರ್‌ ಕಲಿಕಾ ತರಗತಿಯ 
ನಾಲ್ಕನೇ ತಂಡದ ಉದ್ರಾಟನೆ ಮತ್ತು ಸತೀ ತಂಡದ ವಿದ್ಯಾರ್ಥಿಗಳಿಗೆ 
ಅರ್ಹತಾಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ನ್ಯಾಷನಲ್‌ ಶಿಕ್ಷಣ 
ಸ೦ಸ್ಥೆಯ ಅಧ್ಯಕ್ಷರಾದ ಡಾ. ಎ.ಎಚ್‌. ರಾಮರಾವ್‌ ಉದ್ಭಾಟನೆ ಮಾಡಿದರು. 


ಸಮ್ಮೇಳನದ ಜಂಬೂ ಸವಾರಿ 

ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ 
ಸಾಹಿತ್ಯ ಸಮ್ಮೇಳನಗಳಿಗೆ ಒಂದು ಐತಿಹಾಸಿಕ 
ಮಹತ್ವವಿದೆ. ಪರಿಷತ್ತು ಆರಂಭವಾದ 
ವರ್ಷದಿಂದಲೇ ಸಮ್ಮೇಳನವೂ ಆರಂಭವಾಗಿದೆ. 
ಪರಿಷತ್ತಿನ ಸ್ಥಾಪಕರು ಮುಂದಾಲೋಚನೆಯಿಂದ 
ಶುಭಾರಂಭಮಾಡಿದ ಈ ಸಮ್ಮೇಳನ ಅವರ 


|| ನಿರೀಕ್ಷೆಗೂ ಮೀರಿ ಕನ್ನಡ ನಾಡಿಗರಲ್ಲಿ ಜಾಗೃತಿ 
.. ಯನ್ನು ಅಭಿಮಾನವನ್ನೂ ಸಂಘಟನೆಯನ್ನು 


|: "ದೊಡ್ಡ “ಘಟನೆ'ಗಳಾಗಿ ರೂಪಾಂತರಗೊಳ್ಳುತ್ತಿವೆ. 


| ಸಾವಿರಾರು ಜನರ ಸಂಘಟನೆಯ ಮೂಲಕ 
| ಸರ್ಕಾರದ ಅವಲಂಬನೆಯಲ್ಲಿ ಮಾತ್ರವೇ ಮಾಡ 


ಬೇಕಾಗಿರುವ ಚಟುವಟಿಕೆಯಾಗಿಬಿಟ್ಟಿದೆ. 
ರಾಜಕೀಯ ಚಟುವಟಿಕೆಗಳು ಮತ್ತು ಸರ್ಕಾರದ 
ಅಸ್ಥಿರತೆಗಳಿಗೆ ಅನುಗುಣವಾಗಿ ಸಮ್ಮೇಳನಗಳೂ ದಿನಾಂಕಗಳನ್ನು 


ಸ್ವರೂಪಗಳನ್ನು ಬದಲಿಸಿಕೊಂಡು 'ಜಾತ್ರೆ'ಗಳಾಗಿ ಪರಿವರ್ತನೆಯಾಗುತ್ತಿವೆ. 
ಒಂದು ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಸುವುದು, ಆಯಾ ಜಿಲ್ಲೆಯವರಿಗೆ ಒಂದು 
ರೀತಿಯಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿವರ್ತನೆಯಾಗಿದೆ. ಸನ್ನಲ್‌ನ 
ನಡೆಸುವ' ನೆಪದಲ್ಲಿ ಸಮ್ಮೇಳನಕ್ಕಿಂತ ಮೂಲಭೂತ ಸೌಕರ್ಯಗಳನ್ನು ರಸ್ತ, 


ಈ ಶತಮಾನದ ಹಿರಿಯರಾದ ಪ್ರೊ ಜಿ. ವೆಂಕಟಸುಬ್ಬಯ್ಯ 77ನೆ ಕನ್ನಡ ಸಾಹಿ 


ಬೇಸ್‌ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಡಾ. ಎಚ್‌.ಎಸ್‌. 
ಪ್ರಮಾಣಪತ್ರ ವಿತರಣೆ ಮಾಡಿದರು. ಸಂಘದ ಅಧ್ಯಕ್ಷರಾದ 
ವಹಿಸಿದ್ದರು. 


ನಾಗರಾಜ್‌ 
ಬಿ. ಕೃಷ್ಣ ಅಧ್ಯಕ್ಷತೆ 


ಉಚಿತ ಕಣ್ಣಿನ ಪರೀಕ್ಷೆ ಗಳು 

ನಾರಾಯಣ ನೇತ್ರಾಲಯದ ಪತಿಯಿಂದ . ಸಂಘದಲ್ಲಿ ಪ್ರತಿ ಹದಿನೈದು 
ದಿನಕ್ಕೂಮ್ಮೆ ನಡೆಯು ತ್ತಿರುವ ಕಣ್ಣಿನ ಪರೀಕ್ಷೆ ಹತ್ತು ಶಸ್ತ್ರಚಿಕಿತ್ಸೆ ಶಿಬಿರಗಳು. ಪ್ರಾ 
ಅವಧಿಯಲ್ಲಿ ಯಶಸ್ವಿಯಾಗಿ ನಡೆದಿವೆ. ತಿ ಶಿಬಿರದೆಲ್ಲಿ ಕನಿಷ್ಟ 100 ಜನ 
ಇದರ ಲಾಭ ಪಡೆದಿದ್ದಾರೆ. ಈ 10, 24, ನವಂಬರ್‌ 14, 28, 
ಡಿಸೆಂಬರ್‌ 12, 26ರಂದು ಈ ಶಿಬಿರಗಳು ನಡೆದಿವೆ. ಆರೋಗ್ಯ ಸಮಿತಿ 
ಸಂಚಾಲಕರಾದ ಜಿ. ನಾಗರಾಜ್‌ ಮತ್ತು ಎಚ್‌.ಎಸ್‌. ಕಪಿನಯ್ಯ ಅವರು ಈ 
ಶಿಬಿರಗಳ ವ್ಯವಸ್ಥೆಯನ್ನು ನಿರ್ವಹಿಸಿದ್ದಾರೆ. 


'ಸ್ಯಾಕ್ರಟೀಸ್‌' ನಾಟಕ 11-12-2010 
ಸಂಘದ ಹಿರಿಯ ಅಭಿಮಾನಿಗಳಾದ ಶ್ರೀ ಕೆ. ಚೌಡಯ್ಯನವರ 


“ದರ್ಶನರಂಗ' ನಾಟಕ ತಂಡದಿಂದ ನಯನ ಸಭಾಂಗಣದಲ್ಲಿ ಆರ್‌.ಡಿ. 
ಕಾಮತ್‌ ವಿರಚಿತ 'ಸ್ಯಾಕ್ರಟೀಸ್‌' ನಾಟಕ ಪ್ರದರ್ಶನ ನಡೆಯಿತು. ಶ್ರೀಮತಿ 

. ವೇದಾವತಿ ಚೌಡಯ್ಯ ರಂಗ ನಿರ್ವಹಣೆ ಮಾಡಿದರು. ಸಂಘವು 
ನಾಟಕ 4 ಸ. ಸಹಕಾರ ನೀಡಿದೆ. 


ಠಿ 


ತ್ಯ ಸಮ್ಮೇಳನಾಧ್ಯಕ್ಷ ರಾಗಿ ಆಯ್ಕೆ 


| ನೀರು, ದೀಪ, ಸರ್ಕಾರಿ ಕಟ್ಟಡಗಳ ಸುಣ್ಣ ಬಣ್ಣ 


ಇತ್ಯಾದಿಗಳನ್ನು ಅಭಿವೃದ್ಧಿ ಪಡಿಕೊಳ್ಳಲು 
ಅನಾಯಾಸವಾಗಿ ಸರ್ಕಾರಿ ಯಂತ್ರಗಳು 
ಅವಕಾಶ  ಕಲ್ಪಿಸುವುದರಿಂದ ಸಮ್ಮೇಳನ 


ಸಮಿತಿಗಳು ರಾಜಕೀಯ ಮತ್ತು ಸರ್ಕಾರಿ 
| ಅಧಿಕಾರಿ ಸದಸ್ಯರುಗಳು ಉತ್ಸಾಹದಿಂದ ಕಾರ್ಯ 
ನಿರ್ವಹಿಸುತ್ತಾರೆ. ಸರ್ಕಾರಿ ನೌಕರರ ಒಂದು 
ದಿನದ ಸಂಬಳ ಸಮ್ಮೇಳನಕ್ಕೆ ದೇಣಿಗೆಯಾಗಿ 
ಬರುವುದರಿಂದ ಆ ಜಿಲ್ಲೆಯಾದ್ಯಂತ ಸರ್ಕಾರಿ 
ನೌಕರರು ಸಮ್ಮೇಳನ, ನಡೆಸುವ ಮೂರೂ ದಿನ 
ಓ.ಓ.ಡಿ. ಸೌಲಭ್ಯ ಪಡೆದು ಸಮ್ಮೇಳನಕ್ಕೆ ಆಗಮಿಸಿ 
ಪ್ರತಿನಿಧಿ ಸೌಲಭ್ಯಗಳ ಫಲಾನುಭವಿಗಳಾಗುತ್ತಾರೆ. 
ಹೀಗಾಗಿ ಸಹಜವಾಗಿ ಸಮ್ಮೇಳನ ಜನಜಾತ್ರೆ 
ಯಾಗುತ್ತದೆ. ಊಟ-ವಸತಿ ಸೌಲಭ್ಯಗಳೇ 
ಸಂಘಟಕರಿಗೆ ಸವಾಲಾಗುತ್ತದೆ. 


ಒಟ್ಟಾರೆ ಅನಾಯಾಸವಾಗಿ ಲಕ್ಷಾಂತರ 
ಜನಸೇರುವ “ಕನ್ನಡ ನುಡಿ ಜಾತ್ರೆ' ಯಾಗಿ ಸಮ್ಮೇಳನ ವರ್ಷದಿಂದ ವರ್ಷಕ್ಕೆ 
ಅದ್ಧೂರಿತನವನ್ನು ಪಡೆದುಕೊಳ್ಳುತ್ತ ಮುನ್ನ ಡೆಯುತ್ತಿದೆ. ಈ ಮಟ್ಟದ ತು 
ನುಡಿಯ ಸಂಘಟನೆ ದೇಶದಲ್ಲಿ ಬೇರೆಲ್ಲೂ "ಕಾಣಸಿಗದಂತಿದ್ದರೂ' ಫಲಿತಾಂಶ 
ಮಾತ್ರ ಸಮಾಧಾನಕರವಾಗಿಲ್ಲ. ಮೂಡಬೇಕಾದಷ್ಟು ಅಭಿಮಾನ ಮೂಡುತ್ತಿಲ್ಲ, 
ಆಗಬೇಕಾದಷ್ಟು ಚರ್ಚೆ ಆಗುತ್ತಿಲ್ಲ. 


ಡಿಸೆಂಬರ್‌ ೨೦೯ 
ಉದಯ ಸೌರಭ ನಾ 1 


ಬೆಂಗಳೂರಿನಲ್ಲಿ ನಾಲ್ಕನೆ ಬಾರಿ 

ಇಂತಹ ಸಾಹಿತ್ಯ ಸಮ್ಮೇಳನದ 77ನೆ ನುಡಜಾತ್ರೆ ಇದೀಗ ಬೆಂಗಳೂರಿನಲ್ಲಿ 
ನಡೆಯುತ್ತಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವುದು ಇದು ನಾಲ್ಕನೆಯ 
ಸಮ್ಮೇಳನ. ಲೆಕ್ಕಕ್ಕೆ ನಾಲ್ಕನೆ ಬಾರಿ ಎನಿಸಿದರೂ ಸರಿಯಾಗಿ ನಡೆಸುತ್ತಿರುವುದು 
ಎರಡನೆ ಇ. ಮಾತ್ರ. ಸಾಹಿತ್ಯ ಸಮ್ಮೇಳನದ ಪ್ರಪ್ರಥಮ ಮತ್ತು ದ್ವಿತೀಯ 
ಸಮ್ಮೇಳನಗಳು ಬೆಂಗಳೂರಿನಲ್ಲೆ “ನಡೆದಿರುವ ದಾಖಲೆಯಿದೆ. 1915ರಲ್ಲಿ ಮೇ 
3ರಿಂದ 6ರ ವರೆಗೆ ರಾಜಮಂತ್ರ ಪ್ರವೀಣ ಎಚ್‌.ವಿ. ನಂಜುಂಡಯ್ಯನವರ 
ಅಧ್ಯಕ್ಷತೆಯಲ್ಲಿ ಪರಿಷತ್ತಿನಲ್ಲೇ ಮೊದಲ ಸಮ್ಮೇಳನ ನಡೆದಿದ್ದರೆ, 1916 ಮೇ 
6ರಿಂದ 8ರ ವರೆಗೆ ದ್ವಿತೀಯ ಸಮ್ಮೇಳನವೂ ಅವರ “ಅಧ್ಯಕ್ಷತೆಯಲ್ಲೇ 
ಪರಿಷತ್ತಿನಲ್ಲೆ ನಡೆದಿದೆ. ಇದು ಲೆಕ್ಕದ ದಾಖಲೆ ಮಾತ್ರ. ಇದರಲ್ಲಿ "ವುದ 


ಸಮ್ಮೇಳನದ ರಂಗು- ೈಭವ ಆಡಂಬರಗಳಿರಲಿಲ್ಲ. ಒಂದು ಸಾಮಾನ್ಯ 
ಸಾಹಿತ್ಯ ಗೋಷ್ಠಿಯಂತೆ ಕೆಲವೇ ಜನರ ನಡುವೆ ನಡೆದು ಹೋದ ಸಾಮಾನ್ಯ 
ಸಂಗತಿಯಾಗಿತ್ತೆಂದರೆ ಉತ್ಪೇಕ್ಷೆಯಾಗದು. ಆರಂಭದಲ್ಲಿ ಎಲ್ಲವೂ ಸಣ್ಣ 


ಪ್ರಮಾಣದಲ್ಲೆ ಇರುತ್ತವೆ ನಿಂಬುದಕ್ಕೆ ಅನುಗುಣವಾಗಿ ಈ ಎರಡೂ 
ಸಮ್ಮೇಳನಗಳು ನಡೆದು ಹೋಗಿವೆ. ಪರಿಷತ್ತಿನ ಅಧ್ಯಕ್ಷರಾಗಿದ್ದವರೆ 
ಸಮೇಳನದ ಅಧ್ಯಕ್ಷರೂ ಆಗಿದ್ದುದು ಆಗಿನ ವಿಶೇಷ. 


[J 
೬ 


ಮೊದಲೆರಡು ಸಮ್ಮೇಳನಗಳ ಅಧ್ಯಕ್ಷರು: 
ಎಚ್‌.ವಿ. ನಂಜುಂಡಯ್ಯ 
“ರಾಜಮಂತ್ರ ಪ್ರವೀಣ' ಬಿರುದಾಂಕಿತರಾಗಿದ್ದ ಎಚ್‌.ವಿ. 


ನಂಜು೦ಡಯ್ಯನವರು ಸರ್ಕಾರಿ ಅಧಿಕಾರಿಗಳಾಗಿ ಆ ಕಾಲಕ್ಕೆ ಮೈಸೂರು 
ಸರ್ಕಾರದಲ್ಲಿ ಪ್ರಸಿ ಸಿದ್ಧರಾಗಿದ್ದರು. ವಿಶ್ವವಿದ್ಯಾಲಯದ ಉಪಕುಲಪ ಗ ಆಗಿ 
ತ ಕೆಲವು ನರ್ಷ ಸೇವೆ ಸಲ್ಲಿಸಿರುವ ಇವರು, 
| ಇಂಗ್ಲಿಷ್‌ 
ಸ ಪರಿಣತಿಸಾಧಿಸಿದ್ದ 
ಮಹಾರಾಜರಿಂದ 


ವಿದಾಂಸರಾಗಿದರು. 
ವ ಎ 


ಇದು ಸರ್ಕಾರಿ ಅಧಿಕಾರಿಗಳಿಗೆ ನೀಡುವ 
ಅತ್ಯುನ್ನತ ಪ್ರಶಸ್ತಿಯಾಗಿದ್ದಿತು. ದಿ 
ಕಂಪಾನಿಯನ್‌ ಆಫ್‌ ದಿ ಇಂಡಿಯನ್‌ 
ಎಂಪೈರ್‌ ಎಂದು ಇದರ ವಿಸ್ತೃತ ರೂಪ. 


ಲೇಖ 


ಸೆ ಬೋಧಿನಿ, 


ವ್ಯವಹಾರ 


ಧರ್ಮಶಾಸ್ತ್ರ ಮುಂತಾದ ಕೃತಿಗಳನ್ನು ರಚಿಸಿದ್ದ ಶ್ರೀಯುತರು ಕನ್ನಡ ಸಾಹಿತ್ಯ 


ಪರಿಷತ್ತಿನ ಪ್ರಥಮ ಅಧ್ಯಕ್ಷರೂ ಆಗಿ ನೇಮಕಗೊಂಡು 1915ರಿಂದ 1920ರ 
ವರೆಗೆ ಸೇವೆ ಸಲ್ಲಿಸಿದ್ದಾರೆ. ಮೊದಲ ಮೂರು ಸಮ್ಮೇಳನಗಳಿಗೆ ಇವರೆ 
ಅಧ್ಯಕ್ಷರೂ ಆಗಿದ್ದರು. (ಮೂರನೆ ಸಮ್ಮೇಳನ ಮೈಸೂರಿನಲ್ಲಿ ನಡೆಯಿತು). 
ಇಂತಹ ಐತಿಹಾಸಿಕ ಸಮ್ಮೇಳನವನ್ನು ಆರಂಭಿಸುವುದರ ಮೂಲಕ ಕನ್ನಡ 
ಸಾಹಿತ್ಯ ಪರಿಷತ್ತು ಸ್ರಿಯವಾಗಿರಲು' ಮತ್ತು ಅಭಿವೃದ್ಧಿಹೊಂದಲು ದಾರಿ 
ಮಾಡಿಕೊಟ್ಟದ್ದೂ. ಇವರ ಬಹಳ ದೊಡ್ಡ ಸಾಧನೆ. ಇವರು ಇಂಥ ಯೋಚನೆ 
ಮಾಡದೆ 'ಹೋಗಿದ್ದರೆ ಸಮ್ಮೇಳನಗಳನ್ನು ಒಂದು ವರ್ಷವೂ ತಪ್ಪದೆ 
ನಿರಂತರವಾಗಿ ನಡೆಸದೆ ಹೋಗಿದ್ದರೆ ಇಂದು ಇಂಥ ಐತಿಹಾಸಿಕ 
ಘಟನೆಯಾಗಿ ಸಮ್ಮೇಳನ ಉಳಿಯುತ್ತಿರಲಿಲ್ಲ. ಸಮ್ಮೇಳನಕ್ಕೆ ಏನೆಲ್ಲ 

ಮಹತ್ವಬಂದಿದೆಯೋ "ಅದಕ್ಕೆಲ್ಲ ಶ್ರೀ ಎಚ್‌.ವಿ. ನಂಜುಂಡಯ್ಯನವರೆ ಕಾರಣ 
ಎಂದರೆ ತಪ್ಪಾಗದು. ಇವರೊರಥಿಗೆ ಸೇವೆ ಸಲ್ಲಿಸಿದ ಇತರ ಪಡಾಲೀಳರಗಳೂ 
ಸಮಿತಿ ಸದಸ [ರೂ ಪರಿಷತ್ತಿನ ಸಂಸ್ಥಾಪಕ ಮಹನೀಯರೂ ಇದರಲ್ಲಿ 
ಭಾಗಿಗಳು. ಈ ಕೀರ್ತಿಯ ಪಾಲು ಅವರಿಗೂ ಸಲ್ಲುವಂತಹುದೆ. 


ಕನ್ನಡ ಎರಡೂ ಭಾಷೆಗಳಲ್ಲಿ 


ಸಿ.ಐ.ಇ. ಗೌರವಕ್ಕೂ 
ಪಾತ್ರರಾಗಿದ್ದರು. ಮಹಾರಾಜರ ಕಾಲದಲ್ಲಿ 


47ನೆ ಸಮ್ಮೇಳನದ ಅಧ್ಯಕ್ಷರು: ಪ್ರೊ ದೇ.ಜ.ಗೌ 

ಮೊದಲೆರಡು ಸಮ್ಮೇಳನಗಳ ನಂತರ ನಿಜವಾದ ಅರ್ಥದ ಸಂಭ್ರಮದ 
ಸಮ್ಮೇಳನ ನಡೆದದ್ದು 1970ರಲ್ಲಿ, ನಲವತ್ತೇಳನೆ ಸಮ್ಮೇಳನವಾಗಿ ಅತ್ಯಂತ 
ವಿಜೃಂಭಣೆಯಿಂದ ಪರಿಷತ್ತಿನ 
ಸಮೀಪದಲ್ಲೆ ನಡೆಯಿತು. ಮೈಸೂರಿನ 
ಪ್ರಸಿದ್ಧ ಸಾಹಿತಿಗಳೂ ಮೈಸೂರು 
ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದ 
ಪ್ರೊ ದೇ. ಜವರೇಗೌಡ ಅವರು 
ಸಮ್ಮೇಳನಾಧ್ಯಕ್ಷ ಕರಾಗಿ ಆಯ್ಕೆಯಾಗಿದ್ದರು. 

"ಮೂಲತಃ ಬೆಂಗಳೂರು ಜಿಲ್ಲೆಯವರೆ 
ಆಗಿದ್ದ ದೇಜಗೌ ಅವರು ಚನ್ನಪಟ್ಟಣ ತಾ. 
ಮೂದಗೆರೆಯಲ್ಲಿ ಜನಿಸಿದವರು. 
ದೇವೇಗೌಡ-ಚೆನ್ನಮ್ಮ ದಂಪತಿಗಳಿಗೆ ರೈತ 
ಮಗನಾಗಿ ಹುಟ್ಟಿ (6-7-1918) 
ಮೈಸೂರಿನಲ್ಲಿ ಉನ್ನತ ವಿದ್ಯಾಭ್ಯಾಸ ನಡೆಸಿ ರಾಷ್ಟ್ರಕವಿ ಕುವೆಂಪು ಅವರ 


ಶಿಷ್ಕರಾಗಿ ಅವರ 'ಕಣ್ಣರಕೆಯಲ್ಲೇ ಬೆಳೆದು ಅವರಂತೆಯೇ ಮೈಸೂರು 


ವಿಶ್ವವಿದ್ಯಾಲಯದ ಉಪಕುಲಪ ತಿಗಳಾಗಿ ಹೆಸರು ಮಾಡಿದರು. ಅಲಿಯ 
ಕನ್ನ ಡ ಅಧ್ಯ ಯನ ಸಂಸ್ಥೆಯಲ್ಲಿ ಅಧ್ಯಾ ಪಕರಾಗಿ ವೃತ್ತಿ ತ್ತಿ ಆರಂಭಿಸಿದರು. 
ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡ ಸಾರಸ್ವತ ಲೋಕದ 
ಭೀಷ್ಮರಂತೆ ಎ 'ಗೌರವಾನ್ವಿತರಾಗಿರುವ ದೇಜಗೌ ಕನ್ನಡ ಶಾಸ್ತ್ರೀಯ 
ಭಾಷಾ ಅನುಷ್ಠಾನಕ್ಕೆ ಇಳಿವಯಸ್ಸಿನಲ್ಲಿಯೂ ಉಪವಾಸ ಸತ್ಯಾಗ್ರಹ ಮಾಡಿದ್ದ 
ಧೀಮಂತರು. ಕುವೆಂಪು ಸಾಹಿತ್ಯವನ್ನೇ ಅರೆದು ಕುಡಿದಿರುವ ಶ್ರೀಯುತರ 
ಕೃತಿಗಳಲ್ಲಿ ಬಹಳ ಮುಖ್ಯವಾದವು- ಕುವೆಂಪು ಕೃತಿಗಳ ಅನುವಾದ, ವಿಮರ್ಶೆ, 
ಭಾಷಣಗಳೇ ಆಗಿವೆ. ರಾಮಾಯಣದರ್ಶನ ವಚನಚಂದ್ರಿಕೆ ಮತ್ತು ಈಚೆಗೆ 
ಬಂದಿರುವ ಕುವೆಂಪು ಸಾಹಿತ್ಯ ಕುರಿತ ಬೃಹತ್‌ ಸಂಪುಟಗಳು, ಹೋರಾಟದ 
ಬದುಕು, ಗದ್ಯಶೈಲಿ, ವಿದೇಶದಲ್ಲಿ ನಾಲ್ಕು ವಾರ ಮುಂತಾದ ಅನೇಕ ಕೃತಿಗಳಿವೆ. 
ವಿಶ್ವವಿದ್ಯಾಲಯಗಳ ಗೌ। ಡಾಕ್ಟರೇಟ್‌ ಪದವಿ, ಪಂಪಪ್ರಶಸ್ತಿ, ಸಾಹಿತ್ಯ 
ಅಕಾಡೆಮಿ ಪ್ರಶಸ್ತಿಗಳಂತಹ ಅನೇಕ ಪ್ರಶಸ್ತಿಗಳಿಂದ ಮಾನ್ಯರಾಗಿರುವ ದೇಜಗೌ 
ಕನ್ನಡದ ಸಂಪತ್ತಾಗಿದ್ದಾ ರೆ. 
ಈಗಿನ ಸಮ್ಮೇಳನಾಧ್ಯಕ್ಷ ತೆಗೆ ಪ್ರೊ ಜಿ.ವಿ. ಆಯ್ಕೆ ಸಕಾಲಿಕ 
ಕನ್ನಡದ ಜೀವಿಗಳಾಗಿರುವ ಪ್ರೊ ಜಿ. ವೆ೦ಕಟಸುಬ್ಬಯ್ಯನವರು 
ಈಗಲ ಸಮ್ಮೇಳನಾಧ್ಯಕ್ಷರಾದದ್ದು ಕನ್ನಡಿಗರ ಭಾಗ್ಯ. ಮುಖ್ಯವಾಗಿ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಸೌಭಾಗ್ಯ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರು 
ಶತಮಾನದ ಅಂಚಿನಲ್ಲದ್ದರೂ ಈವರೆಗೂ ಸಮ್ಮೇಳನಾಧ್ಯಕ್ಷರಾಗಿ 
ಆಯ್ಕೆಯಾಗದೆ ಇದ್ದುದರಿಂದ ಈ ಮಾತನ್ನು ಹೇಳಲೇಬೇಕಾಗಿದೆ. ಈ 
ಮೊದಲೆ ಹೇಳಿರುವಂತೆ ಸಾಹಿತ್ಯ ಸಮ್ಮೇಳನ ಇಂದು ಒಂದು ಬೃಹತ್‌ 
ಘಟನೆ'ಯಾಗಿ ಬೆಳೆಯುತಿರುವುದರಿಂದ ಅದರ ಆಸಕ್ತಿಗಳೂ “ಬೇರೆ 
ಬೇರೆಯಾಗುತ್ತಿರುವುದರಿಂದ ಸಂಘಟನೆಯು ಸಂಕೀರ್ಣವಾಗುತಿರುವುದರಿಂದ 
ಹಿರಿಯರನ್ನೇ ಹೆಸರಾಂತರನ್ನೇ ವಯೋಮಾನದ ದೃಷ್ಟಯಿಂದಲೇ 
ಸಮ್ಮೇಳನಾಧ್ಯಕ್ಷರನ್ನು ಆಯ್ಕೆ ಮಾಡುವ ನಿಯಮ ಸಡಿಲವಾಗಿ ಸಂಘಟಕರ 
ಒತ್ತಡಗಳು ಜಾತಿ-ಮತ-ಜಿಲ್ಲಾವಾರು ಚಿಂತನೆಗಳು ಪ್ರಧಾನವಾಗಿ 
ಪ್ರಮುಖವಾದ ಹಿರಿಯರು ಹಿಂದೆ ಸರಿಯುತ್ತಿದ್ದುದು ಅನಿವಾರ್ಯವಾಗಿದೆ. 
ಹಿಂದಿನ ಹಲವು ವರ್ಷಗಳಿಂದ ಇವರ ಹೆಸರು ಪ್ರಸ್ತಾಪವಾಗುತ್ತಿದ್ದರೂ 
ಆಯ್ಕೆಯಾಗುತ್ತಿರಲಿಲ್ಲ. ಈ ಬಾರಿಯೂ ಆಯ್ಕೆಯಾಗದೇ ಹೋಗಿದಿದ್ದರೆ 
ಮತ್ತೆಂದೂ ಜೀವಿ ಸಮ್ಮೇಳನಾಧ್ಯಕ್ಷ ಕ್ಷರಾಗುತ್ತಿರಲಿಲ್ಲ. ಅತ ಬೆಂಗಳೂರು ಬಿಟ್ಟು 
ಹೊರಗೆ ಬರುವ ಸಿತಿಯಲಿಲ್ಲದಿರುವುದರಿಂದ ಮುಂದಿನ ಸಮ್ಮೇಳನಕ್ಕೆ 
ಆಯ್ಕೆಯಾಗಿದ್ದರೂ ಹೋಗುತ್ತಿರಲಿಲ್ಲವಾಗಿ ಮ ಗೌರವದಿಂದ 
ವಂಚಿತರಾಗುತ್ತಿದ್ದರು. ಅದಕ್ಕಾಗಿಯೇ ಪರಿಷತ್ತಿನ ಸೌಭಾಗ್ಯ ಎ೦ದಿರುವುದು. 


ದ ದ 555555 


ದಯ ಸೌರಭ ಹಾಶಾಟಾ ಖಾ ಖಾಖಾಘಣಣ ಬಾಣಾಸುರ). 722/1/ಯಾ ಹಾರಾಟ 223ಹುಸು?ಾ57727257722230ಜಾಗಿಬು ನ್‌ ONC 


| ಈ ಬಾರಿ ಜೀವಿಯವರು ಆಯ್ಕೆಯಾಗುವ ಮೂಲಕ ಪರಿಷತ್ತು 
" ಆರೋಪದಿಂದ ಮುಕ್ತವಾಗಿದೆ. ' ಶಾಶ್ವತವಾಗಿ ಅಂಟಿಕೊಳ್ಳುತ್ತಿದ್ದ 
ಅಪವಾದದಿಂದ ಪಾರಾಗಿದೆ. ಅಧ್ಯಕ್ಷರಾಗಿರದಿದ್ದರೆ ಜೀವಿ ಅವರಿಗೇನೂ ನಷ್ಟ 
ಆಗುತ್ತಿರಲಿಲ್ಲ. ಆದರೆ ಪರಿಷತ್ತಿಗೆ ನಷ್ಟವಾಗುತ್ತಿತ್ತು. ಇಂತಹ ಧೀಮಂತರನ್ನು 
ಸಮ್ಮೇಳನಧ್ಯಕ್ಷರಾಗಿ ಮಾಡಲಾಗಲಿಲ್ಲವೆಂಬ ಕಳಂಕ ಕಾಡುತ್ತಿತ್ತು. ಇತಿಹಾಸದಲ್ಲಿ 
; ಕಪ್ಪುಚುಕ್ಕೆಯಾಗುತ್ತಿತ್ತು. ಪರಿಷತ್ತಿನ ಅದೃಷ್ಟದಿಂದ ಸಕಾಲಿಕ “ನಿರ್ಧಾರದಿಂದ 
ಅದು ಕೀರ್ತಿಯಾಗಿ ಮೂಡಿದೆ. ಈ ಮಾತನ್ನು ನಾನು ಈ ಹಿಂದೆ ಹಲವು 
| ಸಂದರ್ಭಗಳಲ್ಲಿ ಸಭೆ ಸಮಾರಂಭಗಳಲ್ಲಿ” ಹೇಳಿದ್ದೆ ಪತ್ರಿಕೆಗಳಲ್ಲೂ 
‘| ಪ್ರಕಟವಾಗಿತ್ತು. ನನ್ನಂತೆ ಹಲವರ ಹಂಬಲವೂ ಇದೇ ಆಗಿತ್ತು. ಕನ್ನಡಿಗರ 
| ಜೀವಿ ಸಮ್ಮೇಳನಾಧ್ಯಕ್ಷರಾಗುವ ಮೂಲಕ ನಿಜಕ್ಕೂ "ಕನ್ನಡ ಜೀವಿ'ಯೇ 
1 ಆದರು. 
ಸ! 1970ರಲ್ಲಿ ಬೆಂಗಳೂರಿನಲ್ಲಿ ನಡೆದ 47ನೇ ಸಮ್ಮೇಳನದ ನಂತರ ಇದೀಗ 
| 2011ರಲ್ಲಿ 77ನೆ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ 
sk. ಬೆಂಗಳೂರಿಗೆ ಸಂಭ್ರಮ ತಂದಿದ್ದಾರೆ. ಶತಮಾನದ. ಅಂಚಿನಲ್ಲಿರುವ ಜಿ.ವಿ. 
“| ಅವರಿಗೆ ಇದು,ಸೂಕ್ತ ಗೌರವವಾಗಿದೆ. 
"ಶಬ್ದಸಾಗರ' ಪ್ರೊ ಜಿ. ವೆಂಕಟಸುಬ್ಬಯ್ಯ 

ಹೆಸರಾಂತ ಸಾಹಿತಿ, ವಿದ್ವಾಂಸ, ನಿಘಂಟು 
ತಜ್ಞ ಪ್ರೊ ಜಿ. ವೆಂಕಟಸುಬ್ಬಯ್ಯನವರು ಈ 
ಶತಮಾನದ ಹಿರಿಯರು. 98 ವಸಂತಗಳನ್ನು 
ಕಂಡಿರುವ ಉತ್ಸಾಹಿ ತರುಣರು. ಈ ವಯೋ 
ಮಾನದಲ್ಲೂ ಅವರಿಗಿರುವ ಉತ್ಸಾಹ, ಲವಲವಿಕೆ, 
ಚೈತನ್ಯ ನಮ್ಮಂತಹ ಯುವಕರನ್ನೂ ನಾಚಿಸು 
ವಂತಹದು. ಅವರನ್ನು ನೋಡಿದರೆ ಖಂಡಿತ 98 
ವರ್ಷದಾಗಿದೆಯೆಂದು ಯಾರಿಗೂ ಅನ್ನಿಸುವುದಿಲ್ಲ. 
ಹಾಗೆ ಸದೃಢರಾಗಿದ್ದು ಪುಟ ಪುಟ ಓಡಾಡುತ್ತ 
& ನಮಗಿಂತ ಮೊದಲೇ ಮೆಟ್ಟಿಲುಗಳನ್ನು ಹತ್ತುತ್ತಾರೆ. 
| ಸದಾ ಚಟುವಟಿಕೆಯಿಂದಿದ್ದು ಶಿಸ್ತುಬದ್ಧ ಜೀವನ ನಡೆಸುತ್ತಿರುವ ಆದರ್ಶ 
| ಪುರುಷರಾಗಿದ್ದಾರೆ. 
| 23-8-1913ರಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೈಗೂನಹಳ್ಳಿಯಲ್ಲಿ 

ಅರಮನೆ ವಿದ್ವಾಂಸರೂ ವೇದೋಪನಿಷತ್ತುಗಳಲ್ಲಿ ಪಾರಂಗತರೂ ಪುರಾಣಗಳ 


EL 286 ಸಾವೊ AS. 


| ದಂಪತಿಗಳ ಮಗನಾಗಿ ಹುಟ್ಟಿದ ಗಂಜಾಂ ವೆಂಕಟಸುಬ್ಬಯ್ಯ ಮೈಸೂರಿನಲ್ಲಿ 
' ವಿದ್ಯಾಭ್ಯಾಸ ನಡೆಸಿ 1937ರಲ್ಲಿ ಕನ್ನಡ ಎಂ.ಎ. ಪದವಿಯನ್ನು ಸ್ವರ್ಣಪದಕ 
| ದೊಂದಿಗೆ ಪಡೆದ ಪ್ರತಿಭಾನ್ವಿತರು. "939ರಲ್ಲಿ ಬಿ.ಎ. ಪದವಿಯನ್ನು ಮಾಡಿ 
1939ರಲ್ಲಿ ಪ್ರತಿಷ್ಠಿತ ಮಹಾರಾಜಾ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕ ವೃತ್ತಿಗೆ 
'ಪದಾರ್ಪಣಮಾಡಿ 1943ರಲ್ಲಿ ಅಲ್ಲಿಂದ ಬೆಂಗಳೂರಿಗೆ ಈಗದು» ವಿಜಯ 
ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನೇಮಕಗೊಂಡು ಪ್ರಾಧ್ಯಾಪಕರಾಗಿ 
[| ಪ್ರಾಚಾರ್ಯರಾಗಿ ಆ ಶಿಕ್ಷಣ ಸ೦ಸ್ಥೆಯನ್ನು ಮುನ್ನಡೆಸಿ 1973ರಲ್ಲಿ ನಿವೃ ತ್ತರಾದರು. 
| ಕನ್ನಡದ ಆಚಾರ್ಯಪುರುಷ ಎಂ.ಶ್ರೀ. ಅವರ ಶಿಷ್ಯರಾಗಿ ಟಿ.ಎಸ್‌. 
ವೆಂಕಣ್ಣಯ್ಯ, ಅನಕೃ, ತೀನಂಶ್ರೀ ಮುಂತಾದವರ ಗರಡಿಯಲ್ಲಿ ಪಳಗಿದ್ದ 
[ಪ್ರೊ ಜಿವಿ. ಎಂದೆ "ಅವರಂತೆಯೇ ಕನ್ನಡ ಸಾಹಿತ್ಯದ ಪ್ರಸಿದ್ಧ ವಿದ್ದಾಂಸರಾಗಿ 
| ಹೊರಹೊಮ್ಮಿದ ಧೀಮಂತರು. ಎಂ. ಶ್ರೀ. ಡಿ.ಎಲ್‌. ನರಸಿಂಹಾಚಾರ್‌ 
ಮುಂತಾದವರಿಂದ ಆರಂಭವಾಗಿದ್ದ ಕನ್ನಡ ನಿಘಂಟು ಕ್ಷೇತ್ರವನ್ನೇ 
|| ಕನ್ನೆನೆಲವನ್ನಾಗಿ ಮಾಡಿಕೊಂಡು ನಿವೃತ್ತಿಯ ನಂತರ ಕನ್ನಡಸಾಹಿತ್ಯ ಪರಿಷತ್ತಿನ 
ಕನ್ನಡ ಕನ್ನಡ ನಿಘಂಟು ಸವಿಕಿಯ ಪ್ರಧಾನ Po 1992ರ 
ವರೆಗೂ ಕಾರನಿರ್ವಹಿಸಿ ತಮ್ಮ ಅವಧಿಯಲ್ಲಿ 7 ಸಂಪುಟಗಳನ್ನು ಸಿದ್ಧಪಡಿಸಿ 
ಪ್ರಕಟಿಸಿದರು. "ದು ಕನ್ನಡ ಸಾಹಿತ್ಯದಲ್ಲಿ ಅಚ್ಚಳಿಯದ ಚರಿತ್ರೆ "ಭಾರತೀಯ 
ಭಾಷೆಗಳಲ್ಲಿ ಯಾವ ಭಾಷೆಯಲ್ಲೂ ಆಗದಿರುವ ಪಃ ಬೃಹತ್‌ ಕಾರ್ಯವನ್ನು 
ಕನ್ನಡದಲ್ಲಿ ಆಗುಮಾಡಿಸಿದವರು ಪ್ರೊ. ಜಿ.ಎ. ನಂತರ "ಇದೇ ಕ್ಷೇತದಲ್ಲೇ 


| ನಾಟಕಗಳ ಅನುವಾದಕರೂ ಆಗಿದ್ದ ಗಂಜಾಂ ತಿಮ್ಮಣ್ಣ ಮತ್ತು ಸುಬ್ಬಮ್ಮ 


ಮುನ್ನಡೆದು ಹಲವು ಉತ್ತಮ ನಿಘಂಟುಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. 
ನಿರಂತರ ಐದು ವರ್ಷಗಳವರೆಗೆ ಪ್ರಜಾವಾಣಿಯ ಸಾಪ್ತಾಹಿಕದಲ್ಲಿ "ಇಗೊ 
ಕನ್ನಡ' ಅಂಕಣದ ಮೂಲಕ ನಿಘಂಟಿಗೆ ಸಾಮಾಜಿಕತೆಯನ್ನು ತಂದು 
ಕೊಟ್ಟರು. ಅದೇ ಹೆಸರಿನ ನಿಘಂಟುಗಳೂ ಪ್ರಕಟವಾಗಿವೆ. ಅದಕ್ಕಾಗಿಯೇ 
2004ರಲ್ಲಿ ಇವರಿಗೆ ಅರ್ಪಿಸಿರುವ ಅಭಿನಂದನ ಗ್ರಂಥ “ಶಬ್ದಸಾಗರ'ವೇ 
ಆಗಿದೆ. ಜೀವಿ ಅವರು ಸಿದ್ಧ ಪಡಿಸಿರುವ ನಿಘಂಟುಗಳೇ ಹತ್ತಕ್ಕೂ ಅಧಿಕವಾಗಿವೆ. 

ಜಿ.ವಿ. ಅವರ ಕಾರ್ಯಕ್ಷೇತ್ರ ಬಹಳ ವಿಸ್ತಾರವಾದುದು. ಹಾಗೆಂದು 
ಕತೆಕಾದಂಬರಿಗಳನ್ನು ಬರೆದವರಲ್ಲ. ಪೂರ್ಣವಾಗಿ ವಿದ್ವತ್‌ ಕ್ಷೇತ್ರಕ್ಕೆ ತಮ್ಮನ್ನು 
ಮೀಸಲಿರಿಸಿಕೊಂಡು ವಿದ್ವತ್ತಿನ ಎಲ್ಲ ವಿಭಾಗಗಳಲ್ಲೂ ತಮ್ಮ ಛಾಪನ್ನು 
ಮೂಡಿಸಿದ್ದಾರೆ. ವಿಮರ್ಶೆ, "ಸಾಹಿತ್ಯ ಚರಿತ್ರೆ ಶಾಸ್ತ್ರಸಾಹಿತ್ಯ, ಗ್ರಂಥ ಸಂಪಾದನೆ, 
ಅನುವಾದ ಸಂಶೋಧನೆ ಹೀಗೆ ಪಟ್ಟಿ ಮಾಡುತ್ತಿ ಹೋಗಬಹುದು. ಪ ಪ್ರಾಚೀನ 
ಮತ್ತು ಆಧುನಿಕ ಸಾಹಿತಿಗಳ ಸಾಹಿತ್ಯ ವನ್ನು ಪರಿಚಯಿಸುವ ನಯಸೇನ ಕನ್ನಡ 
ಸಾಹಿತ್ಯ ನಡೆದು ಬಂದ ದಾರಿ, A: ವೆಂಕಣ್ಣಯ್ಯ, ಡಿ.ವಿ. ಗುಂಡಪ 
ಮುಂತಾದ ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ನಳಚಂಪು, ಅಕ್ರೂರ 
ಚರಿತೆ, ಮುದ್ದಣ ಭಂಡಾರದಂತಹ ಹಲವು ಕೃತಿಗಳನ್ನು ಶಾಸ್ತ್ರೀಯವಾಗಿ 
ಸಂಪಾದಿಸಿಕೊಟ್ಟಿದ್ದಾರೆ. ಐಬಿಎಚ್‌ ಪ್ರಕಾಶನದ ಕವಿಕಾವ್ಯ ಪರಂಪರೆ ಮಾಲೆಯ 
ಪ್ರಾಚೀನ ಸಾಹಿತಿಗಳ ಕೃತಿಗಳಿಗೆ ವಿದ್ದತ್‌ಪೂರ್ಣ ಲೇಖನಗಳನ್ನು ಒದಗಿಸಿದ್ದಾರೆ. 
ಇದೇ ರೀತಿ ನಾಡಿನ ವಿದ್ವತ್‌ ಪತ್ರಿಕೆಗಳು-ಸಂಪುಟಗಳಲ್ಲಿ ನೂರಾರು ಲೇಖನ 
ಗಳನ್ನು ಪ್ರಕಟಿಸಿರುವ ಜಿವಿ ಅವರ ಸಾಹಿತ್ಯ ರಾಶಿ ಬಹಳ ದೊಡ್ಡದಿದೆ. ವಿವಿಧ 
ಯೋಜನೆಗಳ ಶಿಬಿರ ಕಮ್ಮಟಗಳ ಸಂಕಲನ ಗಳನ್ನು ಸಂಪಾದನೆಗಳನ್ನು 
ಅನುವಾದಗಳನ್ನೂ ಮಕ್ಕಳ ಸಾಹಿತ್ಯ ಕೃತಿಗಳನ್ನೂ ಸಿದ್ಧಪಡಿಸಿರುವ ಜಿ. 
ವೆಂಕಟಸುಬ್ಬಯ್ಯನವರ ಒಟ್ಟು ಕೃತಿಗಳು 70ಕ್ಕೂ ಅಧಿಕವಾಗಿವೆ. 

“ಸಾಹಿತ್ಯಜೀವಿ' ಎಂಬುದು ಶಿಷ್ಯರು ಅಭಿಮಾನಿಗಳು ಇವರಿಗರ್ಪಿಸಿರುವ 
ಅಭಿನಂದನ ಗಂಥದ ಹೆಸರು. 98ರ ಹರೆಯದಲ್ಲಿಯೂ ಸಾಹಿತ್ಯಜೀವಿಯಾಗಿಯೇ 
ಸದಾ ಒಂದಿಲ್ಲೊಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಜೀವಿ 
“ಸ್ನೇಹಜೀವಿ'ಯೂ ಹೌದು. ಹಿರಿಯರು ಕಿರಿಯರೆನ್ನದೆ ಎಲ್ಲರೊಂದಿಗೂ 
ಸೌಹಾರ್ದಯುತವಾಗಿ ನಡೆದುಕೊಳ್ಳುವ ಸಹೃದಯರು. ಅದರಲ್ಲೂ ಶಿಷ್ಯರು- 
ಕಿರಿಯರಲ್ಲಿನ ಸಾಹಿತ್ಯ ಕೃಷಿಗೆ ನೀರೆರೆದು ಪ್ರೋತ್ಸಾಹದ ಮಾತುಗಳನ್ನು, 
ಸಂದರ್ಭ ಸಿಕ್ಕಾಗಲೆಲ್ಲ ಹೇಳಿ, ತಮ್ಮ ಅಭಿಪ್ರಾಯ ಬರೆದು ತಿಳಿಸಿ ಬೆನ್ನುತಟ್ಟುವ 
ಗುಣ ಜೀವಿ ಅವರಲ್ಲಿ ವಿಶೇಷವಾದದ್ದು. ಇವರ ನೆರಳಿನಲ್ಲಿ ಸಾಹಿತಿಗಳಾಗಿ 
ಉತ್ತಮ ಅಧ್ಯಾಪಕರಾಗಿ ಸಚ್ಚರಿತ್ರದ ಮನುಷ್ಯರಾಗಿ ಬೆಳೆದವರು ಅದೆಷ್ಟೋ 
ಮಂದಿ. ತಾವು “ಬರೆಯುವುದಲ್ಲದೆ ಶಿಷ್ಕರಿಂದಲೂ ಬರೆಸುತ್ತಿದ್ದ ಜೀವಿ ಅನೇಕ 
ಸಾಹಿತ್ಯ ಸಂಸ್ಥೆಗಳಲ್ಲೂ ಸೇವೆ ಸಲ್ಲಿಸಿ ಅವುಗಳಿಂದಲೂ ಸಾಹಿತ್ಯ ಸೇವೆ 
805ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿರುವ ನಿಜವಾದ "ಸಾಹಿತ್ಯ 
ಪೋಷಕರೆನಿಸಿದ್ದಾರೆ. 1954ರಿಂದ 56ರ ವರಗೆ ಸಾಹಿತ್ಯ ಪರಿಷತ್ತಿನ 
ಕಾರ್ಯದರ್ಶಿಗಳಾಗಿ, 64ರಿಂದ 69ರ ವರೆಗೆ ಅಧ್ಯಕ್ಷರಾಗಿ, ಕನ್ನಡನುಡಿಯ 
ಸಂಪಾದಕರಾಗಿದ್ದರು. ಕನ್ನಡ ವಿಶ್ವಕೋಶ, ಸಾಹಿತ್ಯ ಓಕಾಜಿಮಿ, ಕನ್ನಡ 
ಸಂಸ್ಕೃತಿ ಇಲಾಖೆಗಳ ಅನನ ಸಮಿತಿಗಳ ಸದಸ್ಯರು-ಅಧ್ಯಕ್ಷರಾಗಿದ್ದರು. ಕೆಳದಿ 
ವಸ್ತುಸಂಗ್ರಹಾಲಯದ ಆಡಳಿತ ಮಂಡಳಿಸದಸ್ಕರಾಗಿ, ಪ್ರಾರಂಭದಿಂದಲೂ 
ಉದಯಭಾನು ಕಲಾಸಂಘದ ತುಂಬು ಅಭಿಮಾನಿಗಳು, ಪ್ರೊ ಎಂ.ಏ.ಸೀ. 
ಅಭಿನಂದನ ಗ್ರಂಥ "ಆಸ್ವಾದ' ಸಲಹೆಗಾರರಲ್ಲಿ ಒಬ್ಬರಾಗಿ ನೆರವಾಗಿದ್ದಾರೆ. 
ಬಿಎಂಶ್ರೀ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾಗಿ ಕರ್ನಾಟಕ ಲೋಚನದ ಪ್ರಧಾನ 
ಸಂಪಾದಕರಾಗಿ "ಆ ಸಂಸ್ಥೆಗಳನ್ನು ಮುನ್ನಡೆಸಿದ್ದಾರೆ. ರಾಮಕೃಷ್ಣ ಸ್ಟೂಡೆಂಟ್ಸ್‌ 
ಹೊಂನ ದೀರ್ಫಾವಧಿ ಅಧ್ಯಕ್ಷರಾಗಿ ಸಾವಿರಾರು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿ 
ಗಳಿಗೆ ನೆರಳಾಗಿದ್ದಾರೆ. ನಾಡಿನಾದ್ಯ ೦ತ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿಗಳನ್ನು 
ನೀಡಿದ್ದರೂ ರಾಜ್ಯೊ ತ್ಸವ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿದ್ದರೂ 
ಉನ್ನತ ಪ್ರಶಸ್ತಿಗಳು "ವರತ ಸೋಡದಿರುವುದು ಸೋಜಿಗವಾಗಿದೆ. ಇದೀಗ 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವೊಂದು ಇವರನ್ನಲಂಕರಿಸಿದೆ. 

-ನಾ. ಗೀತಾಚಾರ್ಯ 


meen ಡಿಸಂಬರ್‌ 2010 
ಉದಯ ಸೌರಭ ಮಾನ. 10 


ಹಿಲಿಯರು ನಮ್ಮನ್ನು ಪಂಡಿದ್ದು ಹೀಗೆ 


“ Jewel NGO” — “Stands tallest” 


ಈ ದಿನದ ಕಾರ್ಯಕ್ರಮ ನನಗೆ ಉಪಯುಕ್ತವಾಯಿತು. ವಿದ್ಯಾರ್ಥಿಗಳ ಅವಧಾನ 
ಮತ್ತು ಆಸಕ್ತಿ ಕಂಡು ನಾನು ಮೂಖನಾಗಿದ್ದೇನೆ. ಈ ದಿನಗಳಲ್ಲಿ ಎದ್ಯಾಭ್ಯಾಸದ ಕಡೆಗೆ 
ಇಷ್ಟು ಯುವಕರನ್ನು ಆಕರ್ಷಿಸಿರುವುದು ಉ.ಭಾ.ಕ.ಸಂಘದ ಆಂತರಿಕ 
ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಮನ ತುಂಬಿ ಬಂದಿದೆ. 
ಸಂದರ್ಭ : ಪದವಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ 
ದಿನಾಂಕ : 21-10-2010 

* ಡಾ. ಕೆ.ಎಸ್‌. ಸಮೀರಸಿಂಹ 
ಹಿರಿಯ ಶಿಕ್ಷಣವೇತ್ವರು 


ಜೇ + ೫ 


ಉದಯಭಾನು ಕಲಾಸಂಘ ನಿಜಕ್ಕೂ ಒಂದು ವೈವಿಧ್ಯಮಯವಾದ ಸಂಸ್ಥೆ 
ಸಾಮಾನ್ಯ ಜನಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕಾರ್ಯಕ್ರಮಗಳನ್ನು 
ನಿಯೋಜಿಸುವುದರಲ್ಲಿ ಈ ಸಂಸ್ಥೆ ಬಹಳಷ್ಟು ಶ್ರಮಿಸುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ 
ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆ. ಕಂಪ್ಯೂಟರ್‌ ಕಲಿಕಾ ತರಗತಿಗಳು ನಮ್ಮ 
ದೇಶದ ಸಾಮಾನ್ಯ ಜನರನ್ನು ಮುಂಚೂಣಿಗೆ ತಲುಪಿಸುವುದರಲ್ಲಿ ಯಶಸ್ವಿ ಆಗುತ್ತದೆ. 


ಕಂಪ್ಯೂಟರ್‌ ಕಲಿಕಾ ತರಗತಿ ಉದ್ರಾ ಟನೆ 
ದಿನಾಂಕ: 13-11-2010 
9 ಎ.ಎಚ್‌. ರಾಮರಾವ್‌ 
ಅಧ್ಯಕ್ಷರು, ನ್ಯಾಷನಲ್‌ ಶಿಕ್ಷಣ ಸಂಸ್ಥೆ 
% ೫ ಜೇ 


Udayabhanukala Sangha which 1 have known to some level for 
years 15 one of the Jewel NGO in the entire caring for the poor and 
needy, in an unparalleled way. The office bearers are selfless and 
reletless in their goals and are a model to all of us. 


ಕಂಪ್ಯೂಟರ್‌ ಕಲಿಕೆ ಪಮಾಣ ಪತ್ರವಿತರಣೆ (11.9 Nagaraja) 
13-11-2010 Managing Director 
‘BASE’ 
೫ ತೇ ೫ 


So many Associations, 50 many Cultural Okkutas. But among 


all of them, after seeing what UdayaBhanu Kalasangha has been ; 


doing, 1 can confidenty say that Udayabhanu stands the tallest. 1 
wish the Sangha ೧70715 Secretary Sri Narasimha all the best and 
pray God that He should give more strength to the Sangha to render 
more and more service to the needy. 


N.S. Srinivasa Murthy 
President, FKCC/2010-11 


ಶ್ಯ ಸೇ ಶೇ 


ಉಚಿತ ಕಣ್ಣು ಪರೀಕ್ಷೆ - ಶಸ್ತ್ರ ಚಿಕಿತ್ಸೆ ಶಿಬಿರ 
14-11-2010 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಕಾರ್ಯಚಟುವಟಕೆಗಳನ್ನು 
ತಿಳಿದು ಸಂತಸ, ಸಂಭ್ರಮ, ಹೆಮ್ಮೆಯಾಯಿತು. ಯುವಕರಿಗೆ ದಾರಿದೀಪ- 
ದೋಪಾದಿಯಂತಿರುವ ಉದಯಭಾನು ಅಧ್ಯಯನ ಕೇಂದ್ರ ಮುಂದಿನ ದಿನಗಳಲ್ಲಿ 
ಹೆಚ್ಚು ಹೆಚ್ಚು ಯುವಜನತೆಗೆ ಬೆಳಕನ್ನು ನೀಡುವಂತಾಗಲೆಂದು ಹಾರೈಸುತ್ತೇನೆ. 
ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗುತ್ತಿರುವ 
ಹಿರಿಯರೆಲ್ಲರಿಗೂ ಅಭಿನಂದನೆಗಳು. 


ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ 
ವಶೇಷ ಉಪನ್ಯಾಸ - 19-12-2010 
*ಡಾ.ಕೆ.ಸಿದ್ದಪ್ಪ 
ವಿಶ್ರಾಂತ ಕುಲಪತಿಗಳು, ಬೆಂಗಳೂರು ವಿಶ್ವವಿದ್ಯಾಲಯ 


| Printer & Publisher : Hon Secretary, Udayabhanu Kalasangha, Kempegowdanagar, Bengaluru - 19. Telefax : 26601831 
Printed at : ILA Mudrana, #36, 40 Feet Road, Raghavanagar, New Timberyard Layout, Bangalore - 560 026. Ph: 080-26757159 


* ೫ ತಃ 


ಉದಯಭಾನು ಕಲಾಸಂಘವು ಈಗ ಒಂದು ಪರಂಪರೆಯನ್ನು ಪಡೆದುಕೊಂಡಿದೆ. 
ಹೊಸ ಕಾಲದ ಶಿಕ್ಷಣಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಾತಾವರಣ 
ಒದಗಿಸುತ್ತಿದೆ. ಚರಿತ್ರಾರ್ಹವಾದ ಪ್ರಕಟಣೆಗಳನ್ನು ಹೊರತಂದು ತನ್ನ ಹೆಚ್ಚೆಯನ್ನು 
ಗಟ್ಟಿಗೊಳಿಸಿದೆ. ಈಗ ನಡೆಯುತ್ತಿರುವ "ದಾಸ ಸಾಹಿತ್ಯ ಸಂಶೋಧನ ಕಮ್ಮಟ' 
ಮಹತ್ವದ್ದಾಗಿದೆ. ಅಧ್ಯಯನಗಳ ಬೆಳವಣಿಗೆಗೆ ದಾರಿ ಮಾಡಿದೆ. ಹೀಗೆ ಮುನ್ನಡೆಯಲಿ; 
ಒಂದು ವಿಶ್ವ ವಿದ್ಯಾಲಯವಾಗಿ ಬೆಳೆಯಲಿ 
ಉದಯಭಾನು ಉನ್ನತ ಅಧ್ಯಯನ ಕೇಂದ 
ದಾಸ ಸಾಹಿತ್ಯ ಸಂಶೋಧನ ಕಮ್ಮಟ 24-12-2010 
*ಡಾ. ಅಮರೇಶ ನುಗಡೋಣಿ, ಸ೦ಚಾಲಕರು 
ಪುರಂದರದಾಸ ಅಧ್ಯ ಯನ ಪೀಠ. ಕನ್ನಡ ವಿಶ್ವವದ್ಧಾ ಲಯ 


* * * 


ಉದಯಭಾನು ಕಲಾಸಂಘದಿಂದ ಪ್ರಕಟಗೊಂಡಿದ್ದ "ಎಂ.ಎಚ್‌. ಕೃಷ್ಣಯ್ಯ' ಅವರು 
ಸಂವಾದಿಸಿದ ಕೃತಿಯನ್ನು ನಾನು ಗಮನಿಸಿದ್ದೆ. ಅದರಲ್ಲಿ "ಪ್ರಾಯೋಗಿಕ ವಿಮರ್ಶೆ'ಗೆ 
ಸಂಬಂಧಿಸಿದ ಲೇಖನವನ್ನೂ ಬರೆದಿದ್ದೆ. ಈಗ ಈ ಕಲಾಸಂಘ ಉನ್ನತ ಅಧ್ಯಯನ 
ಕೇಂದ್ರವನ್ನು ತನ್ನ ಒಡಲಲ್ಲಿ ಹೊಂದಿದೆ. ಅನೇಕ ಸಾಂಸ್ಕೃತಿಕ, ಸಾಹಿತ್ಯಕ ಚಟುವಟಿಕೆ 
ಮಾಡಿ ಅನುಭವವಿರುವ ಈ ಸಂಸ್ಥೆಗೆ, ಉನ್ನತ ಅಧ್ಯಯನದ ಕ್ರಿಯೆಯನ್ನು ಕ್ರಿಯಾಶೀಲ 
ವಾಗಿಸುವ ಕೆಲಸ ಕಷ್ಟ ಸಾಧ್ಯವೇನಲ್ಲ. "ದಾಸಸಾಹಿತ್ಯ ಸಂಶೋಧನ ಕಮ್ಮಟ'ವು ಈ 
ದಿಸೆಯಲ್ಲಿ ಇಟ್ಟ ಮುಖ್ಯ ಪ್ರಾರಂಭಿಕ ಹೆಜ್ಜೆ ಯಶಸ್ವಿಯಾಗಿದೆ. ಈ ಸಂಸ್ಥೆ ಇದೇ ರೀತಿ 
ಉನ್ನತ ಚಿಂತನೆಗೆ ಆಲಯವಾಗಲಿ ಎಂದು ಹಾರೈಸುವೆ. 
-ಉದಯಭಾನು ಉನ್ನತ ಅಧ್ವಯನ ಕೇಂದ್ರ 
ದಾಸಸಾಹಿತ್ಯ ಸಂಶೋಧನ ಕಮ್ಮಟ - ದಿನಾಂಕ: 21-10-2010 

9 ಬಸವರಾಜ ಕಲ್ಲುಡಿ 


ಉದಯಸೌರಭ 1 
ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುಧ 
UDAYABHANU KALASANGHA'S QUARTERLY NE 


Regd.No. Karkan 13916/10/4/2002-TC Declaration No. CMM/E 


December 2010, Vol -9 


71083 
ಇವರಿಂದ Hon S 1 
ಗೌರವ ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ (ನೋಂ.) | 
ಗವಿಪುರ ಸಾಲು ಛತ್ರಗಳ ಎದುರು, ರಾಮಕೃಷ್ಣ ಮಠ ಬಡಾ ವಣೆ, 
ಕೆಂಪೇಗೌಡನಗರ ಬೆಂಗಳೂರು - ೫೬೦ ೦೧೯ 
ಟೆಅಘ್ಯಾಕ್ಸ್‌ : ೨೬೬೦೧೮೩೧ 


E-mail : udayabhanu_1965@yahoo.co.in 


